ಕರ್ನಾಟಕ ವಿಧಾನ ಪಠಿಷಶ್ರು 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ; 849 


ಮಾನ್ಯ ಸದಸ್ಯರ ಹೆಸರು : ಶ್ರೀಮಶಿಎಸ್‌ ಬೀಣಾ ಅಚ್ಚಯ; (ವಿಧಾನ ಸಭೆಯಿಂದ : 
oo ' ಚುನಾಯಿತಲಾದಖದು) 
ಉತ್ತರಿಸಬೇಕಾದ ದಿನಾಂಕ ; 20-09-2021 
ಉತ್ತರಿಸುವ ಸಚಿವರು :  ಪುವಾಸೋದ್ಯಮ ಹಾಗೂ ಪರಿಸರ'ಮತ್ತು 
ಜೀವಿ ಪರಿಸ್ಥಿತಿ ಸಚಿವರು 


ಕೊಡಗು ಜಿಲ್ಲೆಯ ಮಡಿಕೇರಿಯಲ್ಲಿ 


"ಕೊಡವ ಹೆರಿಟೇಜ್‌ ಕೇಂದ್ರದ } | 
ಕಾಮಗಾರಿಯು ಪೂರ್ಣಗೂಂಡು! ಕೊಡಗು ಜಿಲ್ಲೆ ಮಡಿಕೇರಿಯಲ್ಲಿ ಕೊಡವ ಹೆರಿಟೇಜ್‌ ಕಟ್ಟಡದ 


ಲೊಾರ್ಪಣಿಗೊಳಿಸಲಾಗಿದೆಯ; | ಕಾಮಗಾರಿಗೆ ಸಂಬಂಧಿಸಿದಂತ ಪುಸ್ತುತ ಐನ್‌ಮನೆಗಳ 
| ಮೇಲ್ಮಾವಣಿ ಕೆಲಸ ಪೂರ್ಣಗೂಂಡಿದ್ದು ನೆಲಹಾಸು, 
ವಿದ್ಯುದೀಕರಣ ಹಾಗೂ ಇತರೆ ಕೆಲಸಗಳು ಪ್ರಗತಿಯಲ್ಲಿದೆ. 


ಪೊಣಾರ್ಷನಗೂಳಿಸವಾಗಿರುವದಿಲ. 


ಸದರಿ ಕಾಮಗಾರಿಯು | ಸೆದರಿ ಕಾಮಗಾರಿಯು 2010-11ನೇ ಸಾಲಿನಲ್ಲಿ 
ಅನುಮೋದನೆಗೊಂಡ. ವರ್ಷ| ಅನುಮೋದನೆಗೊಂಡಿರುತ್ತದೆ. ಗುತ್ತಿಗೆದಾರರು ಕಾಷಗಾಕಿ 
ಯಾವುದು; ಹಾಗೂ ಕಾಮಗಾರಿಯು | ಪೂರ್ಣಗೊಳಿಸಲು ವಿಫಲರಾದ: ಕಾರಣ ಗುತ್ತಿಗೆ ಕರಾರನ್ನು 
ಯಾವ ವರ್ಷ ಮುಕ್ತಾಯಗೊಂಡಿದೆ; | “ಗುತ್ತಿಗೆದಾರರ: . ಹೊಣೆ ಮತ್ತು ಜವಾಬ್ದಾರಿ ಮೇಲೆ” 
ರದ್ದುಗೊಳಿಸಲಾಗಿರುತ್ತದೆ. ಉಳಿಕೆ ಕಾಮಗಾರಿಗೆ ಟೆಂಡರ್‌ ಕರೆದು 
ಗುತ್ತಿಗೆ. ವಹಿಸಲಾಗಿದ್ದು, ಡಿಸೆಂಬರ್‌-20ಜ್ನರ ಅಂತ್ಯದೊಳಗೆ 
ಕಾಮಗಾರಿ ಪೂರ್ಣಗೊಳಿಸಲು ಯೋಜಿಸಲಾಗಿದೆ. 


ಇ) | ಆ ಕಾಮಗಾರಿಗೆ ಮಂಜೂರಾಗಿರುವ | ಈ ಕಾಮಗಾರಿಯ ಅಂದಾಜು ಮೊತ್ತ ಠೂ33045 ಲಕ್ಷಗಳಾಗಿದ್ದು 
ಬಿಡುಗಡೆಯಾಗಿರುವ ಹಾಗೂ | ಇದುವರೆವಿಗೂ - ರೂ.253.54 ಲಕ್ಷಗಳನ್ನು ಬಿಡುಗಡೆ 
ವಿನಿಯೋಗಿಸಿರುವ ಅನುದಾನದ ಮಾಡಲಾಗಿರುತ್ತದೆ. ಸದರಿ ಕಾಮಗಾರಿಗೆ ಈವರೆವಿಗೂ 
ವಿವರಗಳನ್ನು ನೀಡುವುದು? ವಿನಿಯೋಗಿಸಿರುವ ಮೊತ್ತ ರೂ.250.39 ಲಕ್ಷಗಳಾಗಿರುತ್ತದೆ. 


| 


TOR 191 TDV 2021 


p ಮ 
ಪರಿಸರ ಮತ್ತು ಡೀವಿ ಪರಿಸ್ಥಿತಿ ಸಚಿವರು 


